ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 722 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಸಖ ೫ 


ಉತ್ತರಿಸುವ ಸಚಿವರು 


.: ಶ್ರೀ ಆರ್‌.ಧರ್ಮಸೇನ 
17-09-2021 
ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ' 


ಪ್ರಶ್ನೆ 


ಉತ್ತರ 


ಕರ್ನಾಟಕೆ ವಸತಿ ಶಿಕ್ಷಣ. ಸಂಸ್ಥೆಗಳ ಸಂಘದ 
|ಪತಿಯಿಂದ ಸಿ&ಿಆರ್‌ ಕರಡನ್ನು ಪ್ರಕಟಿಸಿರುವುದು 
1 [ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಹೌದು 


ಅದರಲ್ಲಿನ ಕ್ರಮ ಸಂಖ್ಯೆ 21 ರಲ್ಲಿ ಕಂಪ್ಯೂಟರ್‌ 
ಪ್ರೋಗ್ರಾಮರ್‌ನೊಂದಿಗೆ ಪ್ರೋಗ್ರಾಮರ್‌ 
ಎಕ್ಸಿಕ್ಯೂಟಿವ್‌! ಎಕ್ಸಿಕ್ಯೂಟಿವ್‌ ಅಸಿಸ್ಟೆಂಟ್‌ ಅನ್ನು 
ಒಂದುಗೂಡಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಹೌದು 


ಬಂದಿದ್ದಲ್ಲಿ, ಅವುಗಳ ವೇತನ ಶ್ರೇಣಿಯಲ್ಲಿ ಹಾಗೂ 
ಅರ್ಹತಾ ಪರೀಕ್ಷೆಯಲ್ಲಿ. ವ್ಯತ್ಯಾಸ 
ಕಂಡುಬಂದಿದ್ದರೂ ' ಎಲ್ಲವನ್ನು 
ಒಂದುಗೂಡಿಸಿದ್ದು, ಪ್ರಥಮ ದರ್ಜೆ ಸಹಾಯಕರನ್ನು 
ಒಳಪಡಿಸದಿರಲು ಕಾರಣಷೇನು; 


ಕರ್ನಾಟಕ 'ವಸತಿ ಶಿಕ್ಷಣ ಸಂಸ್ಥೆಗಳ 
ಸಂಘದ ವೃಂದ ಮತ್ತು ನೇಮಕಾತಿ 
ನಿಯಮಗಳು 2011 ನ್ನು ಪರಿಷ್ಕರಿಸುವ 
ಸಂಬಂಧ ಕರಡು ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ಕರ್ನಾಟಕ ರಾಜ್ಯ 


dt 
Fa 


ಕ್ಲಿಕ್ಯೂಟಿವ್‌ ಅಸಿಸ್ಟೆಂಟ್‌ ಮತ್ತು ಪ್ರಥಮ ದರ್ಜೆ 
ಸಹಾಯಕರ ಪಮೇತನ ಶ್ರೇಣಿಯು ಒಂದೇ: ಇದ್ದರೂ 
ತಾರತಮ್ಯವೆಸಗಿರುವುದು : ಗಮನಕ್ಕೆ ಬಂದಿಲ್ಲವೇ: 
ಹಾಗೂ ಇದನ್ನು ಸರಿಪಡಿಸಲು ಕೈಗೊಂಡಿರುವ 
ಕ್ರಮಗಳೇನು: 


2 


ಪತ್ರದಲ್ಲಿ ಪ್ರಕಟಿಸಿ. ಆಕ್ಷೇಪಣೆಗಳನ್ನು 
ಆಹ್ಮಾನಿಸಲಾಗಿದೆ: ಕರಡು ವೃಂದ 
ನೇಮಕಾತಿ ನಿಯಮಗಳಿಗೆ ಆಕ್ಷೇಪಣೆಗಳು ' 
ಸ್ವೀಕೃತವಾಗಿದ್ದು, 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ' ಸಂಘದ ಕೇಂದ್ರ 
ಕಛೇರಿ ಬೆಂಗಳೂರಿನಲ್ಲಿ ಪ್ರಥಮ ದರ್ಜೆ ಸಹಾಯಕರ 
. 'ಹುಡ್ಡೆಯ ಇರುವುದಿಲ್ಲವೇ: 


ಇಲ್ಲದಿರಲು ಕಾರಣವೇನು? (ವಿವರ ನೀಡುವುದು) 


ವ ಹಿ 


ಅಐಶ್ಯಕತಿ 


ಕ್ರಮವಹಿಸಲಾಗುವುದು. 


ಸಂಖ್ಯೆ: ಸಕಇ 387 ಮೊದೇಶಾ 2021 


(ಕೋಟ ಶ್ರಿನಿವಾಸ ಪೂಜಾರಿ) 
ಸಮಾಜ ಕಲ್ಯಾಣ ಮತ್ತು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


